ತುಣುಕುಗಳು 
ಬೂಮಿ ಏಕೆ ಮುಖ್ಯವಾಗುತ್ತದೆ : ಹೊಸ ಅಭ್ಯಾಸ 


.'ಈ ವರ್ಷ ಮಳೆ ಬರದಿದ್ದರೆ ಏನಾಗುತ್ತದೆ?' ಎಂದು ನಾನು ಹಾಗೇ ಸುಮ್ಮನೆ ಕೇಳಿದ್ದಾಗ 'ಏಕೆ ಮಳೆ 
ಬರುವುದಿಲ್ಲ? ಪಕ್ತಿಗಳಿಗೆ ಆಗ ಏನಾಗಬಹುದು?' ಒಂದು ಮಗು ಕೋಪಗೊಂಡೇ ಉತ್ತರಿಸಿತು.. ನಾನು 6ನೇ 
ತರಗತಿಯ ಮಕ್ಕಳ ಜೊತೆ ಕುಳಿತಿದ್ದೆ. ಅವರು ಆನಂದ ನಿಕೇತನ ಸೇವಾಗ್ರಾಮದ ಶಾಲೆಯವರು. ಅವರೇ 
ಉಳುಮೆ ಮಾಡಿದ ತುಂಡು ಭೂಮಿಯ ಮುಂದೆ ಕುಳಿತಿದ್ದೆವು. ಅವರು ಇಲ್ಲಿ ಬದನೆ ಮತ್ತು ಬೆಂಡೆಯನ್ನು 
ಬಿತಿದ್ದರು. ಸಣ್ಣ ಪ್ರಮಾಣದಲ್ಲಿ ನೀರು ಕೊಟ್ಟಿದ್ದರು, ಕಳೆಗಳನ್ನು ತೆಗೆದಿದ್ದರು. ಈಗ ನಾವು ಮಳೆಗೆ 
ಕಾಯುತ್ತಿದ್ದೆವು. ಅದು ಜುಲೈ ತಿಂಗಳ ಕಡೆಯ ವಾರವಾಗಿತ್ತು, ನಾವು ಕಪು ಮೋಡಗಳನ್ನು ಇನ್ನೂ 
ಕಂಡಿರಲಿಲ್ಲ. ಬೇಸಿಗೆಯು ಎರಡು ತಿಂಗಳಿಗಿಂತ ಜಾಸ್ತಿ ಮುಂದುವರೆದಿತ್ತು. ಬೇವಿನ ಮರದ ಎಲೆಗಳೂ 
ಕೂಡ ಒಣಗಲು ಪ್ರಾರಂಬಿಸಿದ್ದವುವು. 


ನಯೀ ತಾಲೀಮಿನ ಪದ್ಧತಿಯಂತೆ ಮಕ್ಕಳು ಕೃಷಿಯ ಕಸುಬಿನಲ್ಲಿ (ತಂತ) ತೊಡಗಿಸಿಕೊಳ್ಳಲು 
ಪ್ರಾರಂಭಿಸಿದ್ದರು. ನಾವು ಈ ಮುಂದುವರೆಯುತ್ತಿರುವ ಚಟುವಟಿಕೆಗೆ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ 
ಮತ್ತು ಭಾಷೆಗಳ ಪರಿಕಲ್ಪನೆಗಳನ್ನು ಎರೆಯುತ್ತಿದ್ದೆವು. (ತುಂ೦ಬುತ್ತಿದ್ದೆವುು. ಆದರೆ ವಿಷಯ ಇಷ್ಟೇ 
ಆಗುವುದಿಲ್ಲ. ಮಕ್ಕಳು, ಭೂಮಿ, ಪಕ್ಲಿಗಳು, ಕೀಟಿಗಳು ಮತ್ತು ಯತುಗಳ ಜೊತೆ ಒಂದು ಆಳವಾದ 
ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ಅವರಿಗೆ ಮೊದಲ ಮಳೆ ಎಂದರೆ ಅದು ಅವರ ಅನುಭವದ ಒಂದು 
ಅವಶ್ಯಕ ವಿಷಯವಾಗಿದ್ದರೂ ಸಹ ಕೊಚ್ಚೆ ಮಣ್ಣಿನಲ್ಲಿ ಆಡುವುದಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಇದು . 
ಅವರು ಮಣ್ಣು ತನ್ನ ದಾಹವನ್ನು ಇಂಗಿಸಿಕೊಳ್ಳುವುದನ್ನು, ಎಲೆಗಳು ಕಡು ಹಸುರಾಗುವುದನ್ನು, 
ಪಕ್ಲಿಗಳು ನಿಂತ ನೀರಿನಲ್ಲಿ ಸ್ನಾನ ಮಾಡುವುದನ್ನು, ರೈತ ನಿರಾಳವಾಗಿ ನಿಟ್ಟುಸಿರು ಬಿಡುವುದನ್ನು 
ಗಮನಿಸುತ್ತಾರೆ. ಇವೆಲ್ಲಾ ಬದುಕಿರುವ (ಬದುಕಿನ) ಅನುಭವಗಳು. ದ್ಯುತಿ ಸಂಶ್ಲೇಷಣೆಯಲ್ಲಿ, 
ಪರಾಗಸ್ಪರ್ಶದಲ್ಲಿ, ಬಾಷ್ಟೀಕರಣದಲ್ಲಿ ಮತ್ತು ಅಂಗರಚನಾ ಶಾಸ್ಪದಲ್ಲಿ ಅವರ ಜ್ಞಾನವು ಮಿದುಳಿನ 
ಗಾಳಿಯಾಡದ ಡಬ್ಬಿಗಳಲ್ಲಿ ಇರುವ ಒಂದು ದಕ್ಷ ಜೋಡಣೆ(ಯಲ್ಲಿ) ಇಟ್ಟಂತಲ್ಲ. ಇದು ಒಂದು ರೀತಿಯ 
ಇರುವ ಮತ್ತು ಇಲ್ಲದಿರುವ ಜಾಲದಲ್ಲಿ ಸತತವಾಗಿ ವಿಕಾಸ ಹೊಂದುವಂತೆ ಒಂದು ಪರಿಕಲ್ಪನೆಯನ್ನು 
ಪ್ರುತ್ಯೇಕಿಸದೇ ಅನುಭವಿಸುವುದಾಗಿದೆ. ಅದು ಗಣಿತದ ಜೊತೆ ಮಿಳಿತವಾಗುತದೆ, ಸಮಾಜಶಾಸ್ಪದೊಡನೆ 
ತೊಡಗಿಸಿಕೊಳ್ಳತದೆ, ಭಾಷೆಗಳೊಡನೆ ಬಂಧಗೊಳ್ಳುತ್ತದೆ. 


ಕೆಲವು ದಿನಗಳ ನಂತರ ಮುಂಗಾರು ಮಳೆ ಆಗಮಿಸಿದಾಗ ಮಕ್ಕಳಿಗೆ ಅತೀವ ಸಂತೋಷವಾಯಿತು. ಅವರು 
ತಮ್ಮ ಹೊಲಗಳಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿದರು. ಕಳೆಗಿಡಗಳು ಬೆಳೆಗಿಂತ ಜಾಸ್ತಿ ಬೆಳೆಯದಂತೆ 
ನೋಡಿಕೊಂಡರು. ಬೆಳೆ ಇರುವ ತೋಟದಲ್ಲಿ ಕಳೆಗಳನ್ನು ಕೀಳುವುದು ಅಷ್ಟು ಸುಲಭವಲ್ಲ. ಇದರಲ್ಲಿ 
ಕೀಟಿಗಳು ಮತ್ತು ಇರುವೆಗಳು ತುಂಬಿರುತ್ತವೆ. ಆದರೆ ಅವರಿಗೆ ಇದರ ಬೆಲೆ ಗೊತ್ತಿತ್ತು. ಅವರಿಗೆ ನಾವು 
ಭೂಮಿ ಎಷ್ಟು ಪ್ರಮುಖ ಎಂದು ಹೇಳುವ ಅವಶ್ಯಕತೆಯಿರಲಿಲ್ಲ. 


ಕೃಪೆ: ಡೀಗೋ ಟೊರೆಸ್‌ - ಪಿಕ್ಸೇ ಇಂದ 

ಅದ್ದೆತ್‌ ದೇಶಪಾಂಡೆ : ಅಜೀಂ ಪ್ರೇಮ್‌ಜಿ ವಿಶ್ವವಿದ್ಯಾಲಯದಿಂದ ಎಂ.ಎ. ಪದವಿ ಹೊಂದಿದ್ದಾರೆ. 
ಪ್ರಸ್ತುತ ಆನಂದ ನಿಕೇತನ ಶಾಲೆ, ಸೇವಾಗ್ರಾಮದಲ್ಲಿ ಬೋಧಿಸುತ್ತಾರೆ. ಅವರನ್ನು ಸಂಪರ್ಕಿಸಲು 
ಕೊಂಡಿ:ಚಿಜತಿಚಿiಣsಜesh ರಿಚಿ ಔಜeO9mಚiಟಿ.ಛಿom 

ಅಮುವಾದ (ಭಾಷಾಂತರ) : ಡಾ.ಎಸ್‌. ಸುಧಾ 


